ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1871(2165) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಸಣ್ಣ ನೀರಾವರಿ ಸಚಿವರು 
ವಿಷಯ: ರಾಷ್ಟ್ರೀಯ "ಪ್ರತಿಹನಿಗೂ ಅಧಿಕ ಬೆಳೆ (Per Drop More Crop-PDMC)" ಯೋಜನೆ ಬಗ್ಗೆ 


(ಅ) ಕೇ೦ದ್ರ ಸರ್ಕಾರದ ಪುರಸ್ಕೃತ ರಾಷ್ಟೀಯ "ಪುತಿಹನಿಗೂ ಅಧಿಕ ಬೆಳೆ (Per Drop More 
Crop-PDMC)" ಯೋಜನೆ ಅಡಿ ಹನಿ ಮತ್ತು ತುಂತುರು ಹನಿ ನೀರಾವರಿಗೆ ರಾಜ್ಯ ಸರ್ಕಾರಗಳಿಗೆ 
ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆಯಲ್ಲಿ ಪ್ರತಿ ವರ್ಷ ನೀಡುತಿರುವ 
ಆರ್ಥಿಕ ನೆರವು ಎಷ್ಟು; 


(ಆ) ಈ ಆರ್ಥಿಕ ನೆರವಿನೊಂದಿಗೆ ರಾಜ್ಯ ಸರ್ಕಾರ ಈ ಯೋಜನೆಗೆ ತೊಡಗಿಸಿರುವ 
ಅಮುದಾನವೆಷ್ಟು; ಈ ಯೋಜನೆಯಡಿ 2018-19 ರಿಂದ ಇದುವರೆಗೂ ಬಿಗಧಿಪಡಿಸಿರುವ 
ಬೌತಿಕ-ಆರ್ಥಿಕ ಗುರಿ ಮತ್ತು ಸಾಧನೆಗಳೇನು; (ವಿವರ ನೀಡುವುದು) 


(ಇ) ಕೇ೦ದ್ರ ಸರ್ಕಾರದ ನಬಾರ್ಡ್‌ ಸಂಸ್ಥೆಯಿಂದ ರಾಜ್ಯ ಸರ್ಕಾರಗಳಿಗೆ ಮೈನರ್‌ ಇರಿಗೇಷನ್‌ 
ಸ್ಲಿರೀಕರಣ ನಿಧಿ (ಬ್ಕ) ಯಿಂದ ಒದಗಿಸಿರುವ ಅನುದಾನವೆಷ್ಟು ಮತ್ತು ಈ ಅನುದಾನವನ್ನು 
ಯಾವ ಯಾವ ಯೋಜನೆಯಡಿ ಉಪಯೋಗಿಸಲಾಗಿದೆ? (ಕಳೆದ ಮೂರು ವರ್ಷಗಳ 
ಸಂಪೂರ್ಣ ಮಾಹಿತಿ ನೀಡುವುದು) 


